ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 12-03-2021 ಪ್ರಶ್ನೆ ಸಂಖ್ಯೆ: 859 (1154) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಸಿ.ಎಂ. ಇಬ್ರಾಹಿಂ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತರಿಸುವ ಸಚಿವರು: ಮೂಲಸೌಲಭ್ಯ ಅಭಿವೃದ್ಧಿ ಹಾಗೂ ಹಜ್‌ ಮತ್ತು ವಕ್ತ್‌ ಸಚಿವರು 


ವಿಷಯ: ಅನ್ಸರ್‌ ಮಾನಪಾಡಿ ವರದಿಯ ಕ್ರಮದ ಕುರಿತು 


(ಅ) ಕರ್ನಾಟಿಕ ರಾಜ್ಯ ವಕ್ತ್‌ ಆಸಿ ಕಬಳಿಕೆ ಬಗ್ಗೆ ಸಲ್ಲಿಕೆಯಾಗಿರುವ ಅನ್ನರ್‌ ಮಾನಪಾಡಿ 
ವರದಿಯ ಸತ್ಯಾಸತ್ಯತೆಯನ್ನು ಸರ್ಕಾರವು ಪರಿಶೀಲಿಸಿದೆಯೇ; ಹೌದಾದಲ್ಲಿ. ತೆಗೆದುಕೊಂಡ 
ಕ್ರಮವೇನು; ಇಲ್ಲದಿದ್ದಲ್ಲಿ, ಕಾರಣವೇನು; 


(ಆ) ವಕ್ತ್‌ ಆಸ್ಲಿ ಕಬಳಿಕೆ ವರದಿಯಲ್ಲಿ ಆರೋಪಿಸಿರುವವರ ಬಗ್ಗೆ ಸರ್ಕಾರಕ್ಕೆ ಸೂಕ್ತ 
ಸಾಕ್ಲಾಧಾರಗಳು ಸಲ್ಲಿಕೆಯಾಗಿದೆಯೇ; 


(ಇ) ರಾಜ್ಯದಲ್ಲಿ ಒಟ್ಟು ಎಷ್ಟು ವಕ್ತ್‌ ಆಸಿಗಳಿವೆ; ಎಷ್ಟು ಆಸ್ತಿಗಳನ್ನು ಲೀಸ್‌ಗೆ ನೀಡಲಾಗಿದೆ; 
ಎಷ್ಟು ಆಸ್ತಿಗಳು ವಕ್ತ್‌ ಮಂಡಳಿ ನಿರ್ವಹಣೆಯಲ್ಲಿದೆ; (ಸಂಪೂರ್ಣ ಮಾಹಿತಿ ಒದಗಿಸುವುದು) 


(ಈ) ವಕ್ತ್‌ ಆಸ್ಲಿ ಕಬಳಿಕೆ ತಡೆಯುವ ನಿಟ್ಟಿನಲ್ಲಿ ಸರ್ಕಾರವು ಕ್ರಮ ಕೈಗೊಂಡಿದೆಯೇ? 
(ಸಂಪೂರ್ಣ ಮಾಹಿತಿ ಒದಗಿಸುವುದು) 


